ರುಡ್‌. ಮಹಮದ" ಜಪ್ರಲ್ಲಾ* 


ನಾಯ್ಕನ ಹಟ್ಟಿ ಒಳ ಮಠ-ದೇವಾಲಯಗಳಲ್ಲಿ ಯೂರೋಹಿಯನ್‌ ಗಾರೆ 


ಶಿಲ್ಪಗಳು 


ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ 
ನೈಜುತ್ಯಕ್ಕೆ ೨೨ ಕಿ, ಮೂ. ದೂರದಲ್ಲಿ ಇರುವ ಪ್ರಸಿದ್ಧ 
ಐತಿಹಾಸಿಕ ಸ್ಥಳ ನಾಯಕನ ಹೆಟ್ಟಿ. ಈ ಹೆಟ್ಟಿಯ 
ಮೂಲ ಸ್ಥಾಪಕ ಮಲ್ಲಪ್ಪನಾಯಕ. ಮುಂದೆ ಇದು 
ಚಿತ್ರದುರ್ಗ ಪಾಳಿ ಸಟ್ಟಿನೊಡನೆ ವಿಲೀನಗೊಂಡು 
ದುರ್ಗದ ಪತನೆದನರೆಗೂ ಮುಂದುನರೆಯಿತು. 
ಹೆಟ್ಟಿಯನ್ನು ತರುವಾಯ ನಾಯ್ಕನ ಹೆಟ್ಟಿ 
ಎಂದು ಕರೆದರು. ಈ ಹೆಟ್ಟಿಯು ಪ್ರಸಿದ್ಧವಾದ ಒಂದು 
ಪುಣ್ಯಕ್ಷೇತ್ರವೂ ಆಗಿದೆ. ಇದು ಸಂತರಾದ 
ಶ್ರೀ ತಿಪ್ಬೇರುದ್ರ) ಸ್ವಾಮಿಯವರು ನೆಲೆಸಿದ ಸ್ಥಳ. ಈ 
ಕ್ಷೇತ್ರಕ್ಕೆ ಜಾತ್ರೆಯ ಸಮಯದಲ್ಲಿ ಕರ್ನಾಟಕದಾದ್ಯಂತ 
ಯಾತ್ರಿಕರು ಬಂದು ಹೋಗುತ್ತಾರೆ. ಇನ್ಲಿ ತಿಪ್ಪೇರುದ್ರ 
ಸ್ನಾಮಿಯನರೆ ಒಳ ಮಠ, ದೇವಾಲಯ ಮುತ್ತು 
ಹೊರ ಮಠ ಎಂಬುವುಗಳಿನೆ. ಹೊರೆ ಮಠವು ಅರ್ಥೆ 
ಗೋಳಾಕಾರದ ಇಂಡೋ-ಇಸ್ಲಾಮಿಕ್‌ ಶೈಲಿಯ 
ಗುಮ್ಮಟವನ್ನು ಹೊಂದಿದೆ. ಒಳ ಮಠದ ದೇವಾಲಯವು 
ವಿಜಯನಗರ ಶೈಲಿಯಲ್ಲಿ ಸುವಪಾರು ಹದಿನೆಂಟನೆಯ 
ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯವು 
ಪೌಳಿ ಗೋಡೆ ಹೊಂದಿದ್ದು ಪೂರ್ವಾಭಿಮುಖವಾಗಿ 
ಮಹಾದ್ವಾರವನ್ನು ಹೊಂದಿದ್ದು ಅದು ಪಾಂಡ್ಯ ಶೈಲಿಯ 
ಗೋಪುರವನ್ನು ಹೊಂದಿದೆ. 


ಈ ಗೋಪುರವು ಸುಮಾರು ೪೦ ಅಡಿ ಎತ್ತರವಿದ್ದು 


ಅನೇಕ ಪೌರಾಣಿಕ ದೃಶ್ಯಗಳನ್ನು ಗಾರೆಯಲ್ಲಿ ಬಿಡಿಸಿ 
ದ್ಹಾರೆ. ಈ ಗೋಪುರವನ್ನು ಬಸೆಟ್ಟಿ ಪ್ಪ ನೆಂಬ ಭಕ್ತ 
ನೊಬ್ಬನು ನಿರ್ಮಿಸಿದನು. ದೇವಸ್ಥಾನದ ಒಳಗೆ ಮತ್ತು 
ಮಹಾದ್ವಾರದ ಮೇಲಿರುವ ಅನೇಕ ಶಿಲ್ಪಗಳ ಜೊತಿಗೆ 
ಗೋಪುರದ ಮೊದಲನೆಯ ಪಟ್ಟಿಕೆಯಲ್ಲಿ ಮತ್ತು ಒಳಗೆ 
ಗಾರೆಗಚ್ಚಿನಲ್ಲಿ ಯೂರೋಪಿಯನ್ನರ ಕೆಲವು ಶಿಲ್ಪಗಳನ್ನು 
ಮೂಡಿಸಲಾಗಿದೆ. ಮಹಾದ್ವಾರದ ಮುಂಂಭಾಗದೆ 
ಎಡದಿಂದ ಮೊದಲನೆಯ ಗಾರೆಯ ಶಿಲ್ಪ ಹೀಗಿದೆ. 


ಕುದುರೆಬಂಡಿಯೊಂದನ್ನು ಎಳೆಯುತ್ತಿರುವ 
ಕುದುರೆಯು ಅಲಂಕರಿಸಲ್ಪಟ್ಟಿದೆ. ಸಾರಥಿಯು 
ಯೂರೋಪಿಯನ್‌ ವ್ಯಕ್ತಿ ಯಾಗಿದ್ದಾನೆ. ಈ ವ್ಯಕ್ತಿ ಯಾ 
ತನ್ನ ಎಡಗೈಯಲ್ಲಿ ಕುದುರೆಯ ಲಗಾಮುನನ್ಸು ಬಲಗ್ಗೈ 
ಯಲ್ಲಿ ಚಾವಟಿಯನ್ನು ಹಿಡಿದಿರುವನು. ಕುದುರೆಯ 
ಕಾಲುಗಳಿಂದ ಈ ಬಂಡಿಯು ಜಲನೆಯಲ್ಲಿರುವುದು 
ವ್ಯಕ್ತವಾಗುವುದು. ಬಂಡಿಗೆ ಕಿಟಿಕಿಯೂ ಇರುವುದು. 
ಅದರ ಒಳಗಿರುವ ಒಬ್ಬ ವ್ಯಕ್ತಿ ಯೂರೋಪಿಯನ್‌ 
ಹ್ಯಾಟ್‌ ಧೆರಿಸಿರುವುದನ್ನು, ಅನನು ಹಾಕಿಕೊಂಡಿರುವ 
ಅಂಗಿಯ ಕತ್ತಿನವರೆಗೂ ಇದ್ದಂತೆ ಕಾಣುವುದು. ಆತನ 
ಮುಂದೆ ಇನ್ನೊಬ್ಬ ವ್ಯಕ್ತಿಯು ಕುಳಿತಿದ್ದು ತಲೆಯ. 
ಮೇಲೆ ಯಾವ ತರಹದ ಹ್ಯಾಟ್‌ ಇಲ್ಲದಿದ್ದು ಆ ವ್ಯಕ್ತಿ 
ಸ್ತ್ರೀ ಎನ್ನಬಹುದು. ಬಂಡಿಯ ಚಕ್ರವನ್ನು ಸುಂದೆರೆ 
ವಾಗಿ ಮೂಡಿಸಿದ್ದಾರೆ. ಬಂಡಿಯ ಮುಂಜಿ ಮೇನೆ 


* ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗಣ೫೭೩೭ ೫೦೧ 


೧೦೨ 


ಒಂದನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯವೂ 
ಇದೆ, ಮೇನೆಯನ್ನು ಹೊತ್ತಿರುವವರು. ಸ್ಥಳೀಯರು 
ಎಂಬುದು ಅವರು ಧರಿಸಿರುವ ಉಡುಪಿನಿಂದ ವ್ಯಕ್ತ 
ವಾಗುತ್ತಜಿ. ಮೇನೆಯ ಒಳಗೆ ಇಬ್ಬರು ಇದ್ದು ಗಾತ್ರ 
ದಲ್ಲಿ ಸಣ್ಣದಾಗಿದ್ದು ತಲೆಯ ಮೇಲೆ ಹ್ಯಾಟಿನ್ನು ಧರಿಸಿ 
ರುವುದರಿಂದ ಆ ವ್ಯಕ್ತಿ ಒಬ್ಬ ಚಿಕ್ಕ ಹುಡುಗ ಇದ್ದಂತೆ 
ಕಾಣುತ್ತದೆ. ಹಾಗೂ ಆ ಬಾಲಕನೊಡನೆ ಇರುವ 
ವ್ಯಕ್ತಿಯೂ ಯೂರೋಪಿಯನ್‌ ಎಂಬುದಾಗಿ ತಲೆ 
ಕೂದಲಿನಿಂದ ಗುರುತಿಸಬಹುದು. ಪ್ರಾಯಶಃ ಸ್ತ್ರೀ 
ಇದ್ದೆರೂ ಇರಬಹುದು. 


ಮೂರನೆಯದಾಗಿ ಮೇನೆಯ ಮುಂಡೆ ಸುಂದರ 
ವಾಗಿ ಅಲಂಕರಿಸಿರುವ ಕುದುರೆಯೊಂದು ಇದ್ದು ಅದರ 
ಸವಾರನು ಯೂರೋಪಿಯನ್‌ ಎಂಬುದು. ಅವನು 
ಧರಿಸಿರುವಕೋಟು ಹ್ಯಾಟು ಮುತ್ತು ಕೂದಲುಗಳಿಂದ 


ಕಾವಿ 
ಕಂಡುಬರುವುದು. ಆಪನ ಬಲಗೈ ಯೆನ್ಲಿ ಚಾಟ್ಕ, ಎಡ 
ಕೈಯನ್ಲಿ ಲಗಾಮು ಇರುವುವು ಮತ್ತು ಈ ಕುದುರೆಯ 
ಮುಂದೆ ಒಂಟಿಯೊಂದು ಸಾಗುತ್ತಿರುವ ನ ದೃಶ್ಯ ಪ್ರಮುಖ 
ವಾದದ್ದು. ಅಲಂಕರಿಸಲ್ಪಟ್ಟ ಚೆಯ ಚಿತ್ರಣ 


ಪ್ರಮಾಣಬದ್ಧ ತಲೆಯ ಮೇಲೆ | ಚಸ್ಪಟಿ 
ಯಾದಂತಹ ಟೋಪಿಯನ್ನು ಧರಿಸಿರುವನು. ಒಂಟೆಯ 
ಬಾಯಿ ತೆಗೆದಿದ್ದು ಹಲ್ಲುಗಳು ಸಹ ಕಂಡುಬರುತ್ತದೆ. 


ನಾಲ್ಕನೆಯದಾಗಿ ಮೇಲೆ ಹೇಳಿರುವ ಯೂಕೋಪಿ 
ಯನ್ನರನ್ನು ಸ್ವಾಗತಿಸಲು ಬಂದ ಹಾಗೆ ಸ್ಥಳೀಯ 
ವಾದ್ಯಗಾರರು ಇಬ್ಬರು ಇರುವರು. ಅನರಲ್ಲಿ ಮುಂಜಿ 
ಯಿರುವನು ತಮಟೆಯನ್ನು ಬಾರಿಸುತ್ತಾ, ಹಿಂಡೆಯಿರು 
ವನರನ್ನು ಕಹಳೆಯನ್ನು ಊದುತ್ತಿದ್ದಾನೆ. ಇವರ 
ಹಿಂದೆ ಅತ್ಯಂತ ಸುಂದರವಾಗಿ ಕುದುರೆಯ ಮೇಲೆ 
ಸ್ಥಳೀಯ ಪ್ರಮುಖನೆನ್ಸಬಹುದಾದ ಇಬ್ಬರ ಚಿತ್ರಣ 
ವಿಷೆ. ಇವರು ಸೊಂಟಸಟ್ಟಿ ಧರಿಸಿದ್ದಾರೆ. ಕುದುರೆಯ 
ಮೇಲೆ ಅಲಂಕೃತ ಬಟ್ಟೈಯ ತರಹದ ವಸ್ತ್ರವಿದೆ. ಈ 
ವ್ಯಕ್ತಿಯ ಬಲಗ್ಗೆ ತುಂಡಾಗಿದೆ. ಇನನು ಧರಿಸಿರುವ 
ತಲೆಯ ಮೇಲಿ ನ ಟೋಪಿಯ ಚಪ್ಪಟಿಯಾಗಿಜಿ. ಈ 
ಕುದುರೆ ಸವಾರನೂ ಸಹೆ ಉದ್ದ a ಅಂಗಿ ಥೆರಿಸಿರುವ 
ಹಾಗೆ ಶಿಲ್ಪಿಸಿದ್ದಾರೆ. ಕುದುರೆಯ ಕತ್ತಿನ ಮೇಲಿನ 
ಕೂದಲಿನ ಎಳೆಗಳನ್ನು ಸೂಕ್ಷ್ಮವಾಗಿ ಗಾರೆಯಲ್ಲಿ 


ಇತಿಹಾಸ ದರ್ಶನ 


ಮೂಡಿಸಿದ್ದಾರೆ. ಈ ಕುದುರೆಯ ಹಿಂಜಿ ಇನ್ನೊಬ್ಬ 
ಕುದುರೆ ಸವಾರನು ಇದ್ದು ಕುದುರೆಯು ಮುಂಂದಿನೆ 
ಎಡಗಾಲನ್ನು ಎತ್ತಿದೆ. ಕುದುರೆ ಸವಾರನೆ ಬಲಗೈಯು 
ಮುರಿದಿದ್ದು ಸವಾರನ ಸೊಂಟದ ಪಟ್ಟಿಯೊಂದಿಗೆ 
ಕತ್ತಿಯೂ ಸಹ ಕಾಣುತ್ತದೆ. ಬಹುಶಃ ಇವರುಗಳು 
ಸ್ಥಳೀಯರು ಹಾಗೂ ಮೇಲೆ ಹೇಳಿರುವ ಯೂರೋಪಿ 
ಯನ್ನರನ್ನು ಸ್ವಾಗತಿಸಲು ಬಂದವರೆಂದು ಭಾವಿಸ 
ಬಹುದು. ಗೋಪುರದ ಸೂ ಕೆಳಸಟ ಯಲ್ಲಿ 
ಯೂರೋಪಿಯನ್‌ ಸವಾರನು ಬ್ಬನಿದ್ದು ತನ್ನ 
ಬಲಗೈ ಯಲ್ಲಿ ರಹದಾರಿ ಪತ ್ರವೆನ್ನುವ ಬಾಗೆ ಇರುವ 
ವಸ್ತುವೊಂದನ್ನು ಹಿಡಿದು ಮುಂಜಿ ಸಾಗುತ್ತಿದ್ದಾನೆ. 
ತಲೆಯ ಮೇಲೆ ಯೂರೋಪಿಯನ್‌ ಹ್ಯಾಟ್‌ ಧರಿಸಿರು 
ವನು. ಎಡಗೈಯಲ್ಲಿ ಲಗಾಮಿದ್ದು ಕೋಟಿನ ತರಹದ 
ಬಟ್ಟೆಯನ್ನು ಧರಿಸಿರುವುದು ಕಾಣಬರುತ್ತದೆ. ಇವನ 
ಮಂದೆ ಇಬ್ಬರೂ ತುತ್ತೂರಿ (ಶಹನಾಯಿ) ಬಾರಿಸುತ್ತಾ 
ನಿಂತಿರುವ ವಾದ್ಯಗಾರರಿದ್ದಾರೆ... ಇವರೆ ಉಡುಪು 
೧೭ ಅಥವಾ ೧೮ನೇ ಶತಮಾನದ ಯೂರೋಪಿಯನ್ನರ 
ವಸ್ತ್ರಗಳಂತಿದ್ದು, ಅಗಲವಾದ ಸೊಂಟನಟ್ಟಿಗಳನ್ನು 
ಧರಿಸಿದ್ದಾರೆ... ತಲೆಯ ಮೇಲೆ ಯೂರೋಪಿಯನ್‌ 
ಮಾದರಿಯ ಹ್ಯಾ ಟುಗಳು ಇರುವುವು. ಅವರ ಮುಂಜಿ 
ವಾದ್ಯಗಳನ್ನು £0 ತ್ತಾ ನಿಂತಿರುವ ಇಬ್ಬರೂ ಪುರುಷ 
ರಾಗಿದ್ದು, ಇವರು ಧರಿಸಿರುವ ವಸ್ತ್ರಗಳು ಮತ್ತು ಎಡೆಯ 
ಮೇಲಿರುವ ಭುಜದಿಂದೆ ಸೊಂಟಿದನರೆಗೂ ಇರುವ ಪಟ್ಟಿ 
ಗಳು ಮತ್ತು ನಿಂತಿರುವ ಭಂಗಿಯನ್ನು ಸೂಕ್ಷ್ಮಃ ವಾಗಿ 
ಅಭ್ಯಾಸಿಸಿದರೆ ಯೂರೋಪಿಯನ್‌ ವಾದ್ಯವೈ ದೆ 
ಎಂಬುದಾಗಿ ಹೇಳಬಹುದು, ಈ ವಾದ್ಯವೃಂದದ 
ಮುಂಡೆ ಯೂರೋಪಿಯನ್‌ ಸೈನ್ಯದ ಪ್ರಮುಖನೆಂದು 
ಹೇಳಬಹುದಾದ ವ್ಯಕ್ತಿಯೊಬ್ಬ ನಿಂತಿದ್ದಾನೆ. ಇವನಿಗೆ 
ಭುಜಕೀರ್ತಿಗಳು ಇವೆ. ಎದೆಯ ಭಾಗದಲ್ಲಿ ಎಡಬಲ 
ಭುಜದಿಂದ ಸೊಂಟದವರೆಗೂ ಇರುವ ಪಟ್ಟಗಳಿವೆ. 
ಇವನು ಥೆರಿಸಿರುವ ತಲೆಯ ಟೋಪಿಯು ಭಿನ್ನವಾಗಿದ್ದು 
ಸ್ವಲ್ಪ ಉದ್ದವಾಗಿದೆ. ಇವನ ಮುಂಜಿ ಹತ್ತು ಜನ 
ಸೈನಿಕರು ಪಥ ಸಂಚಲನೆದಲ್ಲಿದ್ದಾರೆ. ಇವರುಗಳು 
ತಮ್ಮ ಎಡಗೈ ಮತ್ತು ಎಡಗಾಲುಗಳನ್ನುು ಮುಂದಿಟ್ಟು 
ಸಾಗುತ್ತಿರುವ ಹಾಗೆ, ತಮ್ಮ ಬಲಗೈಗಳಲ್ಲಿ ಬಾಕುವನ್ನು 
ಹೊಂದಿರುವಂತಹ ಕೋನಿಗಳನ್ನು ಬಲಭುಜದ 


೧೦೩ 


ಮೇಲಿಟ್ಟುಕೊಂಡು ಮುಂದೆ ಸಾಗುತ್ತಿದ್ದಾರೆ. ಇವರ 
ಸೊಂಟಪಟ್ಟಿಯ ಜೊತೆಗೆ ಕೋವಿ ಗುಂಡುಗಳ ಸಣ್ಣ 
ಚೇಲವೊಂದು ಇದ್ದಂತೆ ಇರುವುದು. ಇವರೆ ಹಿಂದೆ 
ಯೂರೋಪಿಯನ್‌ ಕುದುರೆ ಸವಾರನು ಇದ್ದು ಸೊಂಟ 
ಪಟ್ಟ ಯೂ ಕಂಡುಬರುತ್ತದೆ. ಇವನೊ ಸಹೆ ಯೂರೋ 


ನಯನ್‌ ಹ್ಯಾಟಿನ್ನು ಸ ಸೈನಿಕರ ಹಿಂದೆ ಸಾಗು 
ತ್ಲಿರುವನು. 


ಗೋಪುರದ ಹಿಂದಿನ ಭಾಗದ ಕೆಳಸಟ ಕೈಯಲ್ಲಿ 
ಯೂರೋವಪಿಯನ್ನ್ನ ರು ಶಿಕಾರಿ ಮಾಡುತ್ತಿರುವ ದೃಶ್ಯವೂ 
ಕೆತ್ತ ಲ್ಪಟ್ಟದೆ, ಒಬ್ಬ ಯೂರೋಪಿಯರ್ನ ಕುದುರೆ 
ಸವಾರನು ಕಾಡು ಹಂದಿಯನ್ನು ಶಿಕಾರಿ ಮಾಡುತ್ತಿರುವ 
ಈ ದೃಶ್ಯದಲ್ಲಿ, ಕಾಡು ಹಂದಿಯ ಆಯಕಟ್ಟಿನ ಜಾಗ 
ದಲ್ಲಿ ಎರಡು ಬೇಟಿ ನಾಯಿಗಳು ಕಚ್ಚಿ ಹಿಡಿದಿರುವುದು 


ಈ ಕಾಡುಹಂದಿಯ ಮುಂಭಾಗದಲ್ಲಿ. ಸ್ಥ ಳೀಯನೊ ಬಬ್ಬ 


ಅದನ್ನು ಭರ್ಜಿಯಿಂದ ಇರಿಯ ುತ್ತಿದ್ದಾನೆ ಅಥವಾ 
ಆಕ್ರಮಣ ಮಾಡುತ್ತಿದ್ದಾನೆ. ಇಲ್ಲಿ ಯೂರೋಪಿಯನ್‌ 
ಕುದುರಿ ಸವಾರ ಹುಲಿಬೇಟಿಯಾಡುತ್ತಿದ್ದು, ಆ 


ಹುಲಿಯು ಒಬ್ಬ ಮನುಷ್ಯನನ್ನು ಬಾಯಲ್ಲಿ ಹಿಡಿದಿದ್ದು, 
ಆ ಹುಲಿಯನ್ನು ಯೂರೋಪಿಯನ್‌ ಸವಾರನು ಕೋನಿ 


[ಈ ವಿಷಯದ ಅಧ್ಯಯನದ ಸಂದರ್ಭದಲ್ಲಿ ಸಹಕರಿಸಿದ 


ಬಿ. ರಾಜಶೇಖರಸ್ಪ, ರಾಮರೆಡ್ಡಿ ಮತ್ತು ನದೀನರ್‌ ಜಫರ್‌ ॥ 


೧೦೪ 


ಯಿಂದ ಹೊಡೆಯುತ್ತಿರುವ ದೃಶ್ಯವನ್ನು ರೂಪಿಸ 
ಲಾಗಿಡೆ. ಅದರಲ್ಲೇ ಯೂರೋಪಿಯನ್‌" ವ್ಯಕ್ತಿ 
ಯೊಬ್ಬನಿದ್ದು ಅವನನ್ನು ಸ್ಥಳೀಯ (2) ಸ್ತ್ರೀಯರು 
ಸುತ್ತುವತಿದಿರುವಂತೆ ಹಾಗೂ ಆ ವ್ಯಕ್ತಿ ಆ ಸ್ತ್ರಿ €ಯರೆ 
ಕೈಗಳನ್ನು ಎಳೆಯುತ್ತಿರುವಂತೆ ಅಶಿ ೀಲವೆನ್ಸಿಸ ಸುವ 
ಗಾರೆಯ ಶಿಲ್ಪ ನೊಂದಿದೆ. 


ಈ ಮೇಲಿನ ಯೂರೋಪಿಯನ್ನರ ಗಾರೆ 
ಶಿಲ್ಪಗಳಿಂದ ಇವರುಗಳು ಫ್ರೆಂಚರೆಂಬಂತೆ, ೧೮ನೆಯ 
ಶತಮಾನದಲ್ಲಿ ಗಾರೆ ಕೆಲಸದ ಶಿಲ್ಪಿ ಗಳು ಅನರನ್ನು ಬಿಡಿ 
ಸಿರುವಂತೆ ಕಾಣುತ್ತದೆ ಮತ್ತು ಸ್ಮ ಯ ಜನತೆ ಇನರ 
ಪ್ರಭಾವಕ್ಕೆ ಎಷ್ಟರಮಟ್ಟಿಗೆ ಒಳಗಾಗಿದ್ದರು. ಮತ್ತು 
ಇವರನ್ನು ಓಲೈಸುತ್ತಿದ್ದರು, ಎಂಬುದು ಮತ್ತು 
ದೇಶೀಯರ ಮೇಲೆ ಯೂರೋಪಿಯನ್ನರು ಹೇಗೆ 
ರಾಜಕೀಯ ಪ್ರಭಾವ ಬೀರಿದ್ದರು ಎಂಬುದು ಈ 
ಶಿಲ್ಪಗಳಿಂದ ವ್ಯಕ್ತವಾಗುತ್ತದೆ. ಇದಲ್ಲದೆ ಬೇಟಿ 
ಯಂತಹೆ ಕ್ರೀಡೆಗಳಲ್ಲೂ ಸಹ ಯೂರೋಪಿಯನ್ನರೂ 
ಜೀತೀಯರೊಟ್ಟಿಗೆ ಹೇಗೆ ತೊಡಗುತ್ತಿದ್ದರು ಎಂಬ 
ಶಿಲ್ಪವೂ ಸಹ ಇಲ್ಲಿ ಕಾಣಬರುತ್ತದೆ. 


೭ 


ದುರ್ಗದ ಗೆಳೆಯರಾದ ಸರ್ವಶ್ರೀ ಎಂ. ಅಬನ್ಡಿಲ್‌ ರಜಾಕ್‌, 
pad 


ಇತಿಹಾಸ ದರ್ಶನ 


